ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ : 1399(1539) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಲಹರ್‌ ಸಿಂಗ್‌ ಸಿರೋಯಾ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ : ವಯೋಮಾನಕ್ಕೆ ತಕ್ಕಂತೆ ಪೊಲೀಸರು ತೂಕ ಇಳಿಸಿಕೊಳ್ಳುವ ಬಗ್ಗೆ 


(ಅ) ವಯೋಮಾನಕ್ಕೆ ತಕ್ಕಂತೆ ತೂಕ ಇಳಿಸಿಕೊಳ್ಳುವ ಸಂಬಂಧ ರಾಜ್ಯ ಪೊಲೀಸರಿಗೆ ಆದೇಶ 
ನೀಡಲಾಗಿದೆಯೆ; 


(ಆ) ನೀಡಿದ್ದಲ್ಲಿ, ವಿವಿಧ ವಯೋಮಾನದವರಿಗೆ ನಿಗದಿಪಡಿಸಿದ ತೂಕ, ತೂಕ ಇಳಿಸಿಕೊಳ್ಳಲು 
ಪೊಲೀಸ್‌ ಇಲಾಖೆಯಿಂದ ಕೈಗೊಂಡ ಪ್ರೋತ್ಸಾಹಕ ಕ್ರಮಗಳಾವುವು; (ವಿವರವನ್ನು 
ಒದಗಿಸುವುದು) 


(ಇ) ಕಡ್ಡಾಯವಾಗಿ ತೂಕ ಇಳಿಸಿಕೊಂಡು ನಿಯಮ ಪಾಲಿಸಿದವರಿಗೆ ಮಾತ್ರ ಮುಂಬಡಿ 
ನೀಡುವ ಕ್ರಮ ಜಾರಿಯಲ್ಲಿದೆಯೇ? 


